ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


2. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


: 511 
: ಶ್ರೀಮಶಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 


ಅವ್ಯಾಹತವಾಗಿ ನಡೆಯುತ್ತಿರುವುದು ಹಾಗೂ 
ಇದರಿಂದಾಗಿ ಹಲವಾರು ಬಾರಿ ಕಾನೂನು 
ಸುವ್ಯವಸ್ಥೆಗೆ ಭಂಗ ಬಂದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಚುನಾಯಿತರಾದವರು) 
3. ಉತ್ತರಿಸುವ ದಿನಾಂಕ : 24.09.2020 
4. ಉತ್ತರಿಸುವ ಸಚಿವರು ್ಲ ಮಾನ್ಯ ಗೃಹ ಸಚಿವರು 
ಕ್ರ ಪತೆ ಉತರ 
ಸಧಿ ಬ ೨ 
ಆ"[ರಾಜ್ಯದಕ್ಷ `ಡಗ್ಸ ಮಾರಾಟ ದಂಧೆ 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ದಂಢೆ 
ಸರ್ಕಾರ 


ಬಂದಿದ್ದಲ್ಲಿ, ``'ಡಗ್ಸ್‌ ಮಾರಾಟ 
ಜಾಲವನ್ನು ಬೇಧಿಸಲು 
ಕೈಗೊಂಡಿರುವ ಕ್ರಮಗಳೇನು; 


ಮಾದಕ ದವ್ಯ ಮಾರಾಟ/ಸೇವನೆ/ಸಾಗಣಿಕೆಯನ್ನು ತಡೆಗಟ್ಟಲು 
ಕೈಗೊಂಡ ಕ್ರಮದ ವಿವರಗಳನ್ನು ಅನುಬಂಧ-1ರಲ್ಲಿ ವಿವರಿಸಿದೆ. 


ರಾಜ್ಯದಲ್ಲಿ 2018-19, 2019-20 ಮತ್ತು 
2020-21ನೇ ಸಾಲಿನಲ್ಲಿ ಡ್ರಗ್ಸ್‌ ಮಾರಾಟ 
ದಂಧೆಯು ಎಷ್ಟು ಪ್ರಕರಣಗಳು 
ವರದಿಯಾಗಿವೆ; 


ರಾಜ್ಯದಲ್ಲಿ'`ಕಳೆದ `03 ವರ್ಷಗಳಲ್ಲಿ" ಮಾದಕ ದೆವ್ಯ ಕಾಯ್ದೆ 
ಅಡಿಯಲ್ಲಿ ದಾಖಲಾದ ಪ್ರಕರಣಗಳ ವಿವರ ಈ ಕೆಳಕಂಡಂತೆ 
ನೀಡಲಾಗಿದೆ. 


ವರ್ಷ 
2018 
2019 
2020 ಹೆಪ್ಟಂಬರ್‌-5 


ದಾಖಿಲಾದ ಪ್ರಕರಣ 
1032 
1661 
2589 


ಕಳೆದ" 3 ವರ್ಷಗಳಲ್ಲಿ 'ಡಗ್ಸ್‌ ಮಾರಾಟ 
ದಂಧೆಯಲ್ಲಿ ಭಾಗಿಯಾಗಿರುವ ಎಷ್ಟು 
ವಿದೇಶಿಯರ ವಿರುದ್ಧ ಪ್ರಕರಣಗಳು 
ದಾಖಲಾಗಿವೆ; ಹಾಗೂ ಅಂಥವರ ವಿರುದ್ಧ 
ಕೈಗೊಂಡಿರುವ ಕ್ರಮಗಳೇನು? 


ರವರೆಗೆ) 
ರಾಜ್ಯದಲ್ಲಿ ಕಳೆದ 03 ವರ್ಷಗಳಲ್ಲಿ ಡಗ್ಸ್‌ ಮಾರಾಟ ದಂಧೆಯಲ್ಲಿ 
ಭಾಗಿಯಾಗಿರುವ ವಿದೇಶಿಯರ ವಿರುದ್ಧ ದಾಖಲಾಗಿರುವ 
ಪ್ರಕರಣಗಳ ವಿವರ. 


ಬಂಧಿಸಿರುವ ಆರೋಪದ 
ವರ್ಷ ಸಂಖ್ಯೆ (ವಿದೆಶಿೀಯರು) 
2018 48 
20೦19 44 
2೦2೦ ೨ರ 
(6, ಸೆಪ್ಲೆಂಬರ್‌) 


* ಅಂತರಾಜ್ಯ ಡ್ರಗ್ಸ್‌ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು 
ಸಂಗ್ರಹಿಸಿ ಅವರ ಮೇಲೆ ನಿಗಾ ಇಡಲಾಗಿದೆ. 
ವಿದೇಶಗಳಿಂದ ಪ್ರವಾಸಿ, ಶೈಕ್ಷಣಿಕ ವೀಸಾಗಳಲ್ಲಿ ಬರುವ ಕೆಲವು 


ವ್ಯಕ್ತಿಗಳು 'ಡಗ್ಸ್‌ ಮಾರಾಟದಲ್ಲಿ ತೊಡಗಿದ್ದ `ವಡೇಶ ಪ್ರಜೆಯನ್ನು 
PIT NDPS sಾಯಿದೆ ಅಡಿಯಲ್ಲಿ ಬಂಧನ ಆಜ್ಞೆಯನ್ನು. 
ಹೊರಡಿಸಲಾಗಿದ್ದು, ಇದು ಕರ್ನಾಟಕ ರಾಜ್ಯದಲ್ಲಿ PIT NDPS- 
1988 ಕಾಯಿದೆ "ಅಡಿಯಲ್ಲಿ ಬಂಧನ ಆದೇಶ ಜಾರಿಗೊಳಿಸಿದ 
ಪ್ರಥಮ ಪಕರಣವಾಗಿದ್ದು, ಕರ್ನಾಟಕ ಉಚ್ಛ ನ್ಯಾಯಾಲಯದ 
ಸಲಹಾ ಮಂಡಳಿಯು ವಿದೇಶಿ ವ್ಯಕ್ತಿಯ ಬಂಧನದ "ಆದೇಶವನ್ನು 
ಪುರಸ್ಕರಿಸಿರುತ್ತದೆ. 


ಒಇ 24 ಪಿಎನ್‌ಡಿ 2020 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


ಅನುಬಂಧ 


ರಾಜ್ಯದಲ್ಲಿ ಮಾದಕ ಪದಾರ್ಥಗಳ ಮಾರಾಟ, ಸಾಗಣೆ ಮತ್ತು ಸೇವನೆಯನ್ನು ತಡೆಗಟ್ಟಲು ಸರ್ಕಾರವು ಈ 
ಕೆಳಕಂಡ ಕ್ರಮಗಳನ್ನು ಸಹ ಕೈಗೊಂಡಿರುತ್ತದೆ 


ರಾಜ್ಯದಲ್ಲಿ ಮಾದಕ ಪದಾರ್ಥಗಳ ವಿರುದ್ಧ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಸಂಬಂಧಿಸಿದವರ 
ಮೇಲೆ ಎನ್‌.ಡಿ.ಪಿ.ಎಸ್‌ ಕಾಯ್ದೆ ಅನ್ವಯ ಕಮ ಕೈಗೊಳ್ಳಲಾಗುತ್ತಿದೆ. 


ದ್ಯಾರ್ಥಿಗಳು ಮತ್ತು ಯುವ ಸಮೂಹವು ಮಾದಕ ವಸ್ತುಗಳ ದುಷ್ಠಟಕ್ಕೆ ಬಲಿಯಾಗದಂತೆ ಶಾಲಾ 
ಭತ ಬಳಿ ಗಸ್ತು ವಾಹನಗಳಿಂದ ವಿಶೇಷವಾಗಿ. ಗಸ್ತು ಇಡಿಸಿ ಸ್ಥಳೀಯ ಪೊಲೀಸ್‌ 
ಅಧಿಕಾರಿ/ಸಿಬ್ಬಂದಿಗಳು ಆಯಾ ಶಾಖೆಗಳಿಗೆ ಹೋಗಿ ಮಾದಕ ವಸ್ತುಗಳ ದುಷ್ಷರಿಣಾಮದ ಬಗ್ಗೆ ಅರಿವು 
ಮೂಡಿಸಲಾಗುತ್ತಿದೆ ಹಾಗೂ ಮಾದಕ ವಸ್ತು ಸಾಗಣೆ ಹಾಗೂ ಮಾರಾಟ ಮಾಡುವವರ ವಿರುದ್ಧ ನಿಗಾ 
ವಹಿಸಲಾಗುತ್ತಿದೆ. 


ಸರ್ಕಾರದ ಆದೇಶ ಸಂಖ್ಯೆ ಒಇ 16 ಪಿಎನ್‌ಡಿ 2018, ದಿನಾಂಕ: 27.08.2018 ರನ್ವಯ ಶಾಲಾ 
ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಹಂತದಲ್ಲಿ ಮಾದಕ ವಸ್ಸುಗಳ ಬಳಕೆ ಮತ್ತು ಸಾಗಣೆ ತಡೆಗಟ್ಬಲು 
ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನೊಃ ಛಗೊಂಡಂತೆ ಸಮಿತಿಯನ್ನು ರಜೆಸಿ ಕರ್ತವ್ಯ ನಿಗಧಿಪಡಿಸಲಾಗಿದೆ. 


ಜನ ಸಾಮಾನ್ಯರಲ್ಲಿ ಮಾದಕ ವಸ್ತುಗಳ ವಿರುದ್ದ ಅರಿವು ಮೂಡಿಸುವ ಸಲುವಾಗಿ ಬಿತ್ತಿ ಪತ್ರಗಳನ್ನು 
ಸಿನಿಮಾ ಮಂದಿರಗಳಲ್ಲಿ ಸ್ಥ ಸೈಡ್‌ ತೋ, ಸುದ್ದಿ ಮಾಧ್ಯಮಗಳಲ್ಲಿ ಮಾದಕ ವಸ್ತುಗಳ ಬಳಕೆ ವಿರುದ್ಧ 
ಸಂದೇಶಗಳನ್ನು ಪ್ರಕಟಿಸುವುದು, ಹೀಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 


2015ನೇ ಸಾಲಿನಲ್ಲಿ ಒಬ್ಬ ಅಪರಾಧಿ, 2018 ರಲ್ಲಿ ಮೂವರು ಅಪರಾಧಿಗಳ ಮೇಲೆ ಮಾದಕ ವಸ್ತುಗಳ 
ಬಳಕೆ ಹಾಗೂ ಸಾಗಾಣಿಕೆ ಪ್ರಕರಣಗಳಲ್ಲಿ ಎನ್‌.ಡಿ.ಪಿ.ಎಸ್‌. ಕಾಯ್ದೆಯ ಜೊತೆಗೆ ಗೂಂಡಾ 
ಕಾಯ್ದೆಯನ್ನು ಚಲಾಯಿಸಿ ಕ್ರಮ ಕೈಗೊಳ್ಳಲಾಗಿದೆ. 


ವಿಶ್ವ ಸಂಸ್ಥೆಯ ನಿರ್ದೇಶನದನ್ವಯ ಪ್ರತಿ ವರ್ಷ ಆಗಸ್ಟ್‌ ಮತ್ತು ಸೆಪೆಂಬರ್‌ ಮಾಹೆಯಲ್ಲಿ ಮಾದಕ 
ವಸ್ತುಗಳ ಮಾರಾಟ ಮತ್ತು ಸಾಗಣೆಯನ್ನು ತಡೆಗಟ್ಟಲು ರಾಜ್ಯಾದ್ಯಂತ ವಿಶೇಷ ಕಾರ್ಯಚರಣೆ 
ಕೈಗೊಳ್ಳಲಾಗುತ್ತಿದೆ. ಈ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ವದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ 
ನಡ ವಸ್ತುಗಳ ಸೇವನೆಯಿಂದಾಗುವ ದೈಹಿಕ/ ಆರ್ಥಿಕ/ ಸಾವರಾಜಿಕ ದುಷ್ನರಿಣಾಮಗಳ ಕುರಿತು 
ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. 


ಘನ ಸರ್ವೋಚ್ಛ ನ್ಯಾಯಾಲಯದ ಅಪರಾಧಿಕ ಮೇಲ್ಮನವಿ ಸಂಖ್ಯೆ: 652/2012ರಲ್ಲಿ ದಿನಾಂಕ 
28/01/2016ರ ಸಡೇನದ ನ್ವಯ ಡಿ.ಜಿ. & ಐ.ಜಿ.ಪಿ ರವರ ಕಛೇರಿ "ಜ್ಞಾಪನ ಸಂಖ್ಯೆ ಅಪರಾಧ- 
6/29/ಎಸ್‌. ಎಂ.ಎಸ್‌೧೦16, ದಿನಾಂಕ: 25/04/2016 ರಲ್ಲಿ ಮಾದಕ ವಸ್ತುಗಳ ಜಪ್ತಿ, ಸಂಗ್ರಹಣೆ 
ಮತ್ತು ವಿಲೇವಾರಿ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ವಿವರಗಳನ್ನು ಎಲ್ಲಾ ಘಟಕಾಧಿಕಾರಿಗಳಿಗೆ 
ನೀಡಲಾಗಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್‌.ಡಿ. 01 ಪಿಎನ್‌ಡಿ 2019, ದಿನಾಂಕ: 30/01/2020 ರಲ್ಲಿ 
ಹೊಲೀಸ್‌ ಆಯುಕ್ತರು, ಚಂಗಳೂರು ನಗರ ಮತ್ತು ವಲಯ ಪೊಲೀಸ್‌ ಮಹಾ ನಿರೀಕ್ಷಕರುಗಳಿಗೆ 
ಪಿ.ಐ.ಟಿ. ಎನ್‌.ಡಿ.ಪಿ.ಎಸ್‌. ಕಾಯ್ದೆ, 1988ರ ಕಲಂ 3(1)ರಡಿಯಲ್ಲಿ ಮುಂಜಾಗ್ರತ “ಕ್ರಮವಾಗಿ 
ರೂಢೀಗತ ಅಪರಾಧಿಗಳನ್ನು ಬಂಧಿಸಲು ಅಧಿಕಾರ ನೀಡಲಾಗಿದೆ. 


